Kerala Gazette No. 26 dated 29th June 2021 . 

. 


PART I 


Section iii 


सत्यमेव जयते 


GOVERNMENT 


ಕ 


OF . 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಇ ) ಇಲಾಖೆ 


ಅಧಿಸೂಚನೆ 


2018 ಡಿಸಂಬರ್ 20 , 
ನಂಬ್ರ 23475 / ಲೆಗ್ , ಇ 1 / 2018 / ಕಾನೂನು , ತಿರುವನಂತಪುರಂ , 1194 ಧನು 5 

1940 ಅಗ್ರಹಾಯನ 29 , . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2018 ಡಿಸಂಬರ್ 20 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ . 


G 49 / 2019 / GPC . 


25 


2 


2018 ರ 31 ನೇ ಅಧಿನಿಯಮ 


2018 ರ ಕೇರಳ ಪೋಲೀಸ್ ( ತಿದ್ದುಪಡಿ ) ಅಧಿನಿಯಮ 
2011 ರ ಕೇರಳ ಪೋಲೀಸ್ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -2011 ರ ಕೇರಳ ಪೋಲೀಸ್ ಅಧಿನಿಯಮವನ್ನು ಇನ್ನು ಮುಂದಿನ 
ಆಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 


1 . 


ಸಣ್ಣ ಹೆಸರು ಮತ್ತು ಪ್ರಾರಂಭ . ( 1 ) ಈ ಅಧಿನಿಯಮವನ್ನು 2018 ರ 
ಕೇರಳ ಪೋಲೀಸ್ ( ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು . 

( 2 ) ಇದು 2018 ನವಂಬರ್ 5 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು . 


3 . 


112 ನೇ ವಿಭಾಗದ ತಿದ್ದುಪಡಿ -2011 ರ ಕೇರಳ ಪೊಲೀಸ್ ಅಧಿನಿಯಮ 
( 2011 ರ 8 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) ದ 
112 ನೇ ವಿಭಾಗದಲ್ಲಿ , ( 4 ) ನೇ ಉಪ - ವಿಭಾಗದ ನಂತರ ಈ ಕೆಳಗಿನ ಉಪ - ವಿಭಾಗಗಳನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 5 ) ರಾಜ್ಯ ಅಥಾರಿಟಿಯ ಚೇರ್‌ಪರ್ಸನ್ ಅಥವಾ ಅವರು ಅಧಿಕೃತಗೊಳಿಸಿರುವ 
ಯಾವುದಾದರು ಸದಸ್ಯ ಅಥವಾ ಸದಸ್ಯರಿಗೆ , ಆಯಾಯ ವಿಷಯದಂತೆ , ಅಂತಹ 
ಅಥಾರಿಟಿಯ ಕರ್ತವ್ಯಗಳನ್ನು ದಕ್ಷವಾಗಿ ನಿರ್ವಹಿಸುವುದರ ಅಗತ್ಯಕ್ಕಾಗಿ , ಅಂತಹ ಅಥಾರಿಟಿಯ 
ಸಮಕ್ಷದಲ್ಲಿ ಸಲ್ಲಿಸಿರುವ ಅರ್ಜಿಗಳ ಮೇಲೆ ಸ್ವತಂತ್ರ ಅಥವಾ ಸಂಯುಕ್ತವಾದ ತೀರ್ಮಾನ 
ಕೈಗೊಳ್ಳಬಹುದಾಗಿದೆ . 


26 


3 


3 . 


( 6 ) ಜಿಲ್ಲಾ ಅಥಾರಿಟಿಯ ಚೇರ್‌ಪರ್ಸನ್ ಅಥವಾ ಅವರು ಅಧಿಕೃತಗೊಳಿಸಿರುವ 
ಯಾವುದಾದರು ಸದಸ್ಯ ಅಥವಾ ಸದಸ್ಯರಿಗೆ , ಆಯಾಯ ವಿಷಯದಂತೆ , ಅಂತಹ 
ಅಥಾರಿಟಿಯ ಸಮಕ್ಷದಲ್ಲಿ ಸಲ್ಲಿಸಿರುವ ಅರ್ಜಿಗಳ ಮೇಲೆ ಸ್ವತಂತ್ರ ಅಥವಾ ಸಂಯುಕ್ತವಾದ 
ತೀರ್ಮಾನ ಕೈಗೊಳ್ಳಬಹುದಾಗಿದೆ . ” . 

ತೀರ್ಪಾಗದೆ ಅಸ್ತಿತ್ವದಲ್ಲಿರುವ ಕೆಲವು ಅರ್ಜಿಗಳಿಗೆ ಸಂಬಂಧಿಸಿ ಹಾಗೂ ಇತರ 
ಕೆಲವು ವಿಷಯಗಳಿಗೆ ಸಂಬಂಧಿಸಿ ಇರುವ ವಿಶೇಷ ಉಪಬಂಧ ಪ್ರಧಾನ ಅಧಿನಿಯಮದಲ್ಲಿ 
ಅಥವಾ ಅದರ ಕೆಳಗೆ ರಚಿಸಿರುವ ಕಾನೂನಿನಲ್ಲಿ ಅಥವಾ ಯಾವುದಾದರು ನ್ಯಾಯಾಲಯದ 
ತೀರ್ಪಿನಲ್ಲಿ , ಡಿಗ್ರಿಯಲ್ಲಿ ಅಥವಾ ಆದೇಶದಲ್ಲಿ ಏನೇ ಅಡಕವಾಗಿದ್ದರೂ , ಆಯಾಯ 
ವಿಷಯದಂತೆ , ರಾಜ್ಯ ಅಥಾರಿಟಿಯ ಅಥವಾ ಜಿಲ್ಲಾ ಅಥಾರಿಟಿಯ ಸಮಕ್ಷದಲ್ಲಿ 
ಪ್ರಧಾನ ಅಧಿನಿಯಮದ ಪ್ರಾರಂಭ ದಿನಾಂಕದಿಂದ ಸಲ್ಲಿಸಿರುವ ಹಾಗೂ ತೀರ್ಪಾಗದೆ 
ಅಸ್ತಿತ್ವದಲ್ಲಿರುವುದಾದ ಎಲ್ಲಾ ಅರ್ಜಿಗಳಿಗೆ ಸಂಬಂಧಿಸಿ ಯಾವುದಾದರು ನ್ಯಾಯಾಲಯದ 
ತೀರ್ಪಿಗನುಸಾರವಾಗಿ ಪ್ರಸ್ತುತ ಅಥಾರಿಟಿಗಳು ಮತ್ತಷ್ಟು ತೀರ್ಪುಗೊಳಿಸಬೇಕಾದಂತಹ 
ಯಾವುದಾದರು ವಿಷಯಗಳಿಗೆ ಸಂಬಂಧಿಸಿ ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ 
ಪ್ರಧಾನ ಅಧಿನಿಯಮದ 112 ನೇ ವಿಭಾಗದ ( 5 ) ಹಾಗೂ ( 6 ) ನೇ ಉಪ - ವಿಭಾಗಗಳ 
ಉಪಬಂಧಗಳು ಅನ್ವಯವಾಗುವುದಾಗಿದೆ . 

4 , ರದ್ದತಿ ಮತ್ತು ರಕ್ಷಣೆ ( 1 ) 2018 ರ ಕೇರಳ ಪೋಲೀಸ್ ( ತಿದ್ದುಪಡಿ ) ಅಧ್ಯಾದೇಶ 
( 2018 ರ 56 ) ವು ಈ ಮೂಲಕ ರದ್ದುಗೊಂಡಿರುವುದು . 

( 2 ) ಅಂತಹ ರದ್ದತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ತಿದ್ದುಪಡಿಗೊಂಡ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದೇ ಕಾರ್ಯ 
ಅಥವಾ ಕೈಗೊಂಡ ಯಾವುದೇ ಕ್ರಮವನ್ನು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಗೊಂಡ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದುದಾಗಿ ಅಥವಾ ಕೈಗೊಂಡುದಾಗಿ ಭಾವಿಸತಕ್ಕದ್ದು . 


27 


Salim A 


Digitally signed by Salim A 
Date : 2021.08.10 15:42:58 
+ 05'30 ' 


